ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಪ್ರಕಾಶ್‌ ಸಾಂಜ್‌ ಕೈಗಾರಿಕೆ ಕುರಿತು 
ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) :- 


961(1017) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಚಿತ್ರದುರ್ಗ ಜಿಲ್ಲೆಯ ಚಳ್ಗಕೆರೆ ತಾಲ್ಲೂಕಿನ ಹೆಗೆರೆ ಹಳ್ಳಿಯಲ್ಲಿ ಪ್ರಕಾಶ್‌ ಸ್ಪಂಜ್‌ ಐರನ್‌ ಮತ್ತು 
ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಎನ್ನುವ ಕಾರಾನೆ ಕಾರ್ಯಾಚರಣೆ ನಡೆಸುತಿರುವುದು ಸರ್ಕಾರದ 
ಗಮನದಲ್ಲಿದೆಯೇ; 


(ಆ) ಈ ಕಾರ್ಬ್ಯಾನೆ ನಡೆಯುತ್ತಿರುವ ಗ್ರಾಮ ಕೈಗಾರಿಕಾ ವಲಯದ ಪರಿದಿಗೆ ಸೇರುತ್ತದೆಯೇ; ಇಲ್ಲಿ ಎಷ್ಟು 
ಸ್ಥಳೀಯ ಕಾರ್ಮಿಕರಿದ್ದಾರೆ, ಎಷ್ಟು ಹೊರರಾಜ್ಯದ ಕಾರ್ಮಿಕರಿದ್ದಾರೆ; (ವಿವರ ನೀಡುವುದು) 


(ಇ) ಸದರಿ ಕಾರ್ಯಾನೆ ಹೊರಸೂಸುತ್ತಿರುವ ವಿಷ ವಾಯುವಿನಿಂದ ಸುತ್ತಮುತ್ತಲಿನ ಕೃಷಿ ಚಟುವಟಿಕೆಗಳ 
ಮೇಲೆ ಪರಿಣಾಮ ವುಂಟಾಗುತ್ತಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; 


(ಈ) ಸಾಮಾಜಿಕ ಹೊಣೆಗಾರಿಕೆಯಡಿ ಈ ಖಾಸಗಿ ಕಾರಾನೆ ಪ್ರಾರಂಭವಾದ ದಿನದಿಂದ ಎಷ್ಟು ಜನಪರ 
ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಿದೆ? (ಸಂಪೂರ್ಣ ಮಾಹಿತಿ ನೀಡುವುದು) 


